ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 10 ನೇ ಮಾರ್ಚ್‌, 2020 


ಕೃಷಿ ವಿಕಾಸ ಯೋಜನೆಯ ಅವ್ಯವಹಾರದ ಕುರಿತು 
ಶ್ರೀ ಎನ್‌. ರವಿಕುಮಾರ್‌(ವಿಧಾನಸಭೆಯಿಂದ ಚುನಾಯಿತರಾದವರು):- 


559 (580) ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 
(ಅ) ರೇಷ್ಟೋದ್ಯಮ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆಗೆ ಸಹಾಯಧನವಾಗಿ ರೂ.15.54 ಕೋಟಿಯನ್ನು ಸಂಸ್ಥೆಯ 
ಕೋರಿಕೆಯೇ ಇಲ್ಲದೆ ದಿನಾಂಕ : 30.03.2015ರಂದು ಬಿಡುಗಡೆ ಮಾಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ರೇಷ್ಟೋದ್ಯಮ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಗೆ ಸಹಾಯಧನವಾಗಿ ನೀಡಿದ ರೂ.15.54 ಕೋಟಿಯನ್ನು ಯಾವ 
ಉದ್ದೇಶಕ್ಕಾಗಿ ಹಾಗೂ ಯಾವಾಗ ಬಳಸಲಾಗಿದೆ; 


(ಇ) ಈ ಮೊತ್ತವನ್ನು ಕೇಂದ್ರ ಸರ್ಕಾರದ ಕೃಷಿ ವಿಕಾಸ ಯೋಜನೆಯ ಅನುಷ್ಠಾನಕ್ಕೆ ಬಳಸದಿರಲು ಕಾರಣವೇನು; 


(ಈ) ಅನಗತ್ಯವಾಗಿ ಸರ್ಕಾರದಿಂದ ಹಣ ಪಡೆದು ಬ್ಯಾಂಕಿನಲ್ಲಿ ಡಿಪಾಸಿಟ್‌ ಮಾಡುವ ಮೂಲಕ ಬಡ್ಡಿಯನ್ನು ಸ್ವಂತ 
ಉಪಯೋಗಕ್ಕೆ ಬಳಸಿ, ಅವ್ಯವಹಾರ ನಡೆಸಿದ ಅಧಿಕಾರಿಗಳ ಮೇಲೆ ತೆಗೆದುಕೊಂಡಿರುವ ಕ್ರಮಗಳೇನು? 


